ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ತೆ ಸಂಖ್ಯೆ | 1042 


ಸದಸ್ಯರ ಹೆಸರು 


ಶ್ರೀ ಗೋವಿಂದ ರಾಜು (ವಿಧಾನ ಸಚಿಯಂದ 
ಚುನಾಯಿತರಾದವರು) 


“ಉತ್ತರಿಸಬೇಕಾದ ದಿನಾಂಕ 


21.09.2021 


ಉತ್ತರಿಸುವ ಸಚಿವರು 


¥ ನಾಗರಿಕರ ಸಬಲೀಕರಣ, ಸಚಿವರು. 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಪಾನ ಮತ್ತು | 
ಮಕ್ಕಳ ಅಭಿವೃದ್ಧಿ ಮತ್ತು-ವಿಕಲಚೇತ್ತನರ, ಹಿರಿಯ್ದ 


ಕ್ರಸಂ 


pe) 


ಪ್ರಶ್ಪೆ 


ಪತರ 


ಅ) 


ಕೋಲಾರ ಹಾಗೂ 
ಚಿಕೆಬಳ್ಳಾಪುರ ಜಿಲ್ಲೆಯಲ್ಲಿ 
ಸೈಜುಕಲ್ಲು ಹೊಡೆಯುವ 
ಕಲ್ಲು ಕುಟಿಕರುಗಳೆಗೆ 
ಸ್ಥಳೀಯ ಅಧಿಕಾರಿಗಳು 
ವಿನಾಕಾರಣ ತೊಂದರೆ 
ನೀಡುತ್ತಿರುವುದು ಸರ್ಕಾರದ 
ಗಮನಕ್ಕ ಬಂದಿದೆಯೇ; 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 
ಕರ್ನಾಟಿಕ ಉಪಖವನಿಜ ರಿಯಾಯಿತಿ ನಿಯಮಗಳು, 
1994ರ ನಿಯಮಗಳಂತೆ ಕಲ್ಲುಗಣಿ ಗುತ್ತಿಗೆ ಪಡೆಯದೆ 
ಅಕ್ರಮ ಗಣಿಗಾರಿಕೆ ನಡೆಸುವವರ ವಿರುದ್ಧ ಎಂ.ಎಂ. 
(ಡಿಆರ್‌) ಕಾಯ್ದೆ, 


1994ರ ನಿಯಮಗಳಂತೆ ಮೊಕದ್ದಮೆಗಳನ್ನು 


ದಾಖಲಿಸಲು ಹಾಗೂ ದಂಡ ವಿಧಿಸಿ ಸಂಗ್ರಹಿಸಲು ಕಮ 


ವಹಿಸಲಾಗುತ್ತಿದೆ. 


1957 ಹಾಗೂ ಕೆ.ಎಂ೦.ಎಂ.ಸಿ.ಆರ್‌ | 


ಆ) 


ಹಾಗಿದ್ದಲ್ಲಿ, ಈ ರೀತಿ ಅನಗತ್ಯ 
ತೊಂದರೆ 
ನೀಡುತ್ತಿರುವುದರಿಂದ ಕಲ್ಲು 
ಶುಟಿಕರ k 
ಜೀವನೋಪಾಯಕೆ 
ತೊಂದರೆಯಾಗುವುದಿಲ್ಲವೇ; 


ದಿನಾಂಕ' 12.08.2016, ರಂದು 
ಉಪಖನಿಜ ರಿಯಾಯಿತಿ (ತಿದ್ದುಪಡಿ) ವಿಯಮಗಳ್ಲು, 
"2016 ನ್ನು ಜಾರಿಗೊಳಿಸಿದ್ದು, ಅದರನ್ವಯ, ಸರ್ಕಾರಿ 
ಜಮೀನಿನಲ್ಲಿರುವ  ಉಪಖವಿಜ  ವಿಕ್ಲೇಪಗಳನ್ನು 
ತೆಗೆಯಲು ಹರಾಜು ಮೂಲಕವೇ ಗುತ್ತಿಗೆಗಳನ್ನು 
ಮಂಜೂರು ಮಾಡಬೇಕಾಗಿರುತ್ತದೆ. 

ಆದಾಗ್ಯೂ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, 
ವಂಶ ಪಾರಂಪರಿಕವಾಗಿ ಕಲ್ಲು ಗಣಿಗಾರಿಕೆಯನ್ನೇ 
ಅವಲಂಬಿಸಿ ಜೀವನ ಸಾಗಿಸುತ್ತಿರುವ ವ್ಯಕ್ತಿಗಳು / 
ನೋಂದಾಯಿತ ಸಂಘ ' ಸಂಸ್ಥೆಗಳು ಹಾಗೂ 


ಆರ್ಥಿಕವಾಗಿ ಹಿಂದುಳಿದ: ವರ್ಗದವರಿಗೆ ಹರಾಜು! 
ರಹಿತವಾಗಿ ಕಲ್ಲುಗಣಿ ಗುತ್ತಿಗೆ ಮಂಜೂರು ಮಾಡಲು | ' 


ನಿಯಮ 3-೯ ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ: 
ನಿಯಮ 31-8 ರಂತೆ ಹರಾಜು ಮೂಲಕ ಕಲ್ಲುಗಣಿ 


.1 ಗುತ್ತಿಗೆ ಮಂಜೂರು ಮಾಡುವ ವಿಸೀರ್ಣದ ಶೇಕಡ 25 


ರಷ್ಟು ಪ್ರದೇಶವನ್ನು ನಿಯಮ 3-೯ ರಂತೆ ಹರಾಜು 
ರಹಿತವಾಗಿ ಕಲ್ಲುಗಣಿ ಗುತ್ತಿಗೆ ಮಂಜೂರು 
ಮಾಡಬಹುದಾಗಿದೆ. 


ಕೋಲಾರ ಜಿಲ್ಲಾ ವ್ಯಾಪ್ತಿಯಲ್ಲಿ 233 ಬ್ಲಾಕ್‌ 


ಗಳನ್ನು ಗುರುತಿಸಲಾಗಿದ್ದು, 16 ಬ್ಲಾಕುಗಳಲ್ಲಿ ಕಲ್ಲುಗಣಿ 
ಗುತ್ತಿಗೆ ಮಂಜೂರಾತಿ ಸಂಬಂಧ ಕೆಂದಾಯ ಮತ್ತು 
ಅರಣ್ಯ ಇಲಾಖೆಯಿಂದ ವಿರಾಕ್ನೇಪಹಾ ಪತ್ರಗಳು 
ಸ್ವೀಕೃತಮಾಗಿರುತ್ತವೆ. ಇವುಗಳ ಪೈಕಿ 8 ಬ್ಲಾಕ್‌ ಗಳಲ್ಲಿ 
ಕಲ್ಲುಗಣಿ ಗುತ್ತಿಗೆ ಮಂಜೂರಾತಿ ನೀಡಲಾಗಿರುತ್ತದೆ. 8 
ಬ್ಲಾಕುಗಳಿಗೆ ಸಂಬಂಧಿಸಿದಂತೆ ಗುತ್ತಿಗೆ ಮಂಜೂರಾತಿಗೆ 
ಸಾರ್ವಜನಿಕರಿಂದ ಅರ್ಜಿಗಳನ್ನು '. ಆಹ್ವಾನಿಸುವ 


ಕಾರ್ಯವು ಪ್ರಗತಿಯಲ್ಲಿರುತದೆ. 


ಕರ್ನಾಟಿಕ | 


-2- 


ಚಿಕ್ಕಬಳ್ಳಾಪುರ 
ಕರ್ನಾಟಿಕ ಉಪಖನಿಜ ರಿಯಾಯಿತಿ ತಿದ್ದುಪಡಿ) 
ನಿಯಮಗಳು, 2016ರ ವಿಯಮ 3-೯ ರಂತೆ ಕಟ್ಟಿಡ 
ಕಲ್ಲಿನ ನಿಕೇಪದ ಬ್ಲಾಕ್‌ಗಳನ್ನು ಗುರುತಿಸುವ 
ಪ್ರಕಿಯೆ ಚಾಲ್ಲಿಯಲ್ಲಿರುತ್ತದೆ. 


ಇ) 


ನಡೆಯುತ್ತಿರುವುದು 


ಹಾಗಿದ್ದಲ್ಲಿ,  ಸ್ನಳೀಯ 
ಅಧಿಕಾರಿಗಳ, ವಿರುದ್ಧ ಜಿಲ್ಲೆಯ 
ಪಿರ್‌ ಸ್ಥಳಗಳಲ್ಲಿ 
ಪ್ರತಿಭಟನೆಗಳು - 
ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಪ್ರತಿಭಟನೆಗಳ 
ಬಗ್ಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಈವರೆವಿಗೂ ನಡೆದಿರುವ ಪ್ರತಿಭಟಿನೆಗಳಲ್ಲಿ 
ಸಲ್ಲಿಸಿರುವ "ಮನವಿಗಳನ್ನು ಜಿಲ್ಲಾ ಟಾಸ್ಕ್‌ 
ಫೋರ್ಸ್‌ (ಗಣಿ) ಸಮಿತಿಯಲ್ಲಿ ಪರಿಶೀಲಿಸಿ, 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


ಈ) 


ಕಲ್ಲು ಕುಟಿಕರುಗಳ: ರಕ್ಷಣ 
ಹಾಗೂ ಜೀವನೋಪಾಯಕ್ಕೆ 
ಸರ್ಕಾರ ಯಾವುದಾದರೂ 
ಯೋಜನೆಗಳನ್ನು 
ರೂಪಿಸಿದೆಯೇ; 


ಉ) 


ಹಾಗಿದ್ದಲ್ಲಿ, ಯಾವ ಯಾವ 
ಯೋಜನೆಗಳನ್ನು 


ರೂಪಿಸಲಾಗಿದೆ; ಈ 


' 1 ಯೋಜನೆಗಳ. - - ..: ರೂಪು 


ರೇಷೆಗಳೇಮ? 
ನೀಡುವುದು) 


(ವಿವರಗಳನ್ನು 


ಮೂಲಕವೇ 


ಹೌದು. 


ದಿನಾಂಕ 12.08.2016 ರಂದು ಕರ್ನಾಟಕ 
ಉಪೆಖನಿಜ ರಿಯಾಯಿತಿ ' (ತಿದ್ದುಪಡಿ) 
ನಿಯಮಗಳು," 2016 ನ್ನು ಜಾರಿಗೊಳಿಸಿದ್ದು, 
ಅದರನ್ವಯ, ಸರ್ಕಾರಿ ಜಮೀನಿನಲ್ಲಿರುವ 
ಉಪಖನಿಜ ವಿಕ್ನೇಪಗಳನ್ನು ತೆಗೆಯಲು ಹರಾಜು 
ಗುತ್ತಿಗೆಗಳನ್ನು : ಮಂಜೂರು 
ಮಾಡಬೇಕಾಗಿರುತ್ತದೆ; - y ಖ್‌ 


ಆದಾಗ್ಯೂ, ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಪಂಗಡ, ವಂಶ ಪಾರಂಪರಿಕವಾಗಿ ಕಲ್ಲು 
ಗಣಿಗಾರಿಕೆಯನ್ನೇ ಂ ಅವಲಂಬಿಸಿ : ಜೀವನ 
ಸಾಗಿಸುತ್ತಿರುವ ವ್ಯಕ್ತಿಗಳು 7 ನೋಂದಾಯಿತ 
ಸಂಘ ಸಂಸ್ಥೆಗಳು ಹಾಗೂ ಆರ್ಥಿಕವಾಗಿ 
ಹಿಂದುಳಿದ ವರ್ಗದವರಿಗೆ ಹರಾಜು ರಹಿತವಾಗಿ 
ಕಲ್ಲುಗಣಿ ಗುತ್ತಿಗೆ ಮಂಜೂರು ಮಾಡಲು 
ನಿಯಮ 3-೯ ರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 


ಜಿಲ್ಲೆಯಲ್ಲಿ ವಿಯಮ 31-8 ರಂತೆ ಹರಾಜು 

ಮೂಲಕ 'ಕಲ್ಲುಗಣಿ ಗುತ್ತಿಗೆ": ಮಂಜೂರು 
ಮಾಡಲು ಗುರುತಿಸಿರುವ ವಿಸೀರ್ಣದ ಶೇಕಡ 
25ರಷ್ಟು ಪ್ರದೇಶವನ್ನು ನಿಯಮ 3-೯ ರಂತೆ. 
ಹರಾಜು ರಹಿತವಾಗಿ ಕಲ್ಲುಗಣಿ ಗುತ್ತಿಗೆ 
ಮಂಜೂರು ಮಾಡಬಹುದಾಗಿದೆ. 


ನ 


ಜಿಲ್ಲಾ ಪ್ಯಾಪ್ರಿಯಲ್ಲಿ'' 


| 
| 
| 


3- 


ಕರ್ನಾಟಿಕ ಉಪಖಲಿಜ ರಿಯಾಯಿತಿ 
(ತಿದ್ದಪಡಿ' ನಿಯಮಗಳು, 2016ರ ವಿಯಮ 3-೯ 
ಪ್ರಕಾರ : ವಂಶ. ಪಾರಂಪರಿಕವಾಗಿ 
ಕಲ್ಲುಗಣಿಗಾರಿಕೆಯನ್ನೇ ಅವಲಂಬಿಸಿ". ಜೀವನ 


ಸಾಗಿಸುತ್ತಿರುವ . ವ್ಯಕ್ತಿಗಳು/ನೋಂದಾಯಿತ - ಸಂಘ 


ಸಂಸ್ಥೆಗಳಿಗೆ: ಕಲ್ಲುಗಣಿ ಗುತಿಗೆ ನೀಡಲು ಶೇಕಡ 24 
ರಷ್ಟು ಮೀಸಲಾತಿ ನಿಗದಿಪಡಿಸಿದೆ. 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ, ವಂಶ 
ಪಾರಂಪರಿಕವಾಗಿ ಕಲ್ಲು ಗಣಿಗಾರಿಕೆಯನ್ನೇ 
ಅವಲಂಬಿಸಿ ಜೀವನ ' ಸಾಗಿಸುತ್ತಿರುವ ವ್ಯಕ್ತಿಗಳು / 
ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯಿಂದ ಬ್ಲಾಕ್‌ ಗಳನ್ನು ಗುರುತಿಸಿ 


ನಿಯಮ. 8(5)ರಂತೆ ಕಂದಾಯ ' ಮತ್ತು ಅರಣ್ಯ 


ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರಗಳನ್ನು ಪಡೆದು," 
ಕಟ್ಟಿಡ ಕಲ್ಲುಗಣಿ ಗುತ್ತಿಗೆ ಮಂಜೂರಾತಿ ನೀಡಲು 
ಅವಕಾಶ ಕಲ್ಪಿಸಲಾಗಿದೆ. 


ಸಂಖ್ಯೆ ಸಿಐ 482 ಎಂ೦ಎಂ೦ಎನ್‌ 2021 


ಬಸ 
ಗಣಿ ಮಃ ಸ 
ಮಹಿಳಾ Rs ನನ್ರಹುತ್ತು 
ವಿಕಲ ಕರಯ ನಾಗರಿಕರ 
ಸೆಬಲೀಕರಣ ಸಚಿವರು. 


